ಈಟ್ಟಿನು 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


442 

ಶ್ರೀ ಎಸ್‌.ಎಲ್‌. ಭೋಜೇಗೌಡ 
18-02-2022 

ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು. 


ಕ್ರ.ಸಂ. 


ಪ್ರಶ್ನೆ 


ಉತ್ತರ 


ಅ) 


[ಸಮಾಜ ಕಲ್ಯಾಣ ಇಲಾಖೆಯ ವಸತಿ 
ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 
ಅತಿಥಿ ಶಿಕ್ಷಕರುಗಳೆಷ್ಟು; (ಜಿಲ್ಲಾವಾರು 
ವಿವರ ನೀಡುವುದು) 


14ರ್ಫಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯಲ್ಲಿ 
826 ವಸತಿ ಶಾಲೆ/ಕಾಲೇಜುಗಳು (ಪರಿಶಿಷ್ಟ ಜಾತಿ-503, 
ಪರಿಶಿಷ್ಟ ವರ್ಗ-146, ಹಿಂದುಳಿದವರ್ಗ-167) 
ಕಾರ್ಯನಿರ್ವಹಿಸುತ್ತವೆ. ಈ ವಸತಿ ಶಾಲೆಗಳಲ್ಲಿ 2213 
ಅತಿಥಿ ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದು, ಜಿಲ್ಲಾವಾರು 
ಮಾಹಿತಿಯನ್ನು ಅನುಬಂಧ-1 ರಲ್ಲಿ ನೀಡಿದೆ. 


ಆ) 


ಈ ಶಿಕ್ಷಕರನ್ನು ಖಾಯಂ ಮಾಡುವಂತೆ 
ಮಾನ್ಯ ಉಚ್ಛನ್ಯಾಯಾಲಯ 2018- 
2019 ರಲ್ಲಿ ಆದೇಶ ನೀಡಿದ್ದರೂ 
ಈವರೆಗೆ ಖಾಯಂ ಮಾಡದಿರುವುದು 
| ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


TWP No: 12562-12564/2018, WP.No 
46240/2018, WP No 45714-45716/2018, 
52876/2018 & 1412-1546/2019ರ ಪ್ರಕರಣಗಳಿಗೆ 
ಸಂಬಂಧಿಸಿದಂತೆ ಮಾನ್ಯ ಕರ್ನಾಟಕ ಉಚ್ಛ ನ್ಯಾಯಾಲಯವು 
ಈ ಕೆಳಕಂಡಂತೆ ಅಂತಿಮ ಆದೇಶವನ್ನು ನೀಡಿರುತ್ತದೆ. 


ಇ) 


ಬಂದಿದ್ದಲ್ಲಿ ಖಾಯಂ ಮಾಡಲು 
ಸರ್ಕಾರ ಕೈಗೊಂಡ ಕ್ರಮಗಳೇನು?( 
ವಿವರ ಒದಗಿಸುವುದು) 


“The third respondent is directed to 
consider the representation of the 
petitioners strictly in accordance with 
jaw. The writ petitions stand disposed off 
accordingly. The interim order granted 
earlier shall stand dissolved”. 
ಮಾನ್ಯ ನ್ಯಾಯಾಲಯದ ಆದೇಶದಂತೆ ಅತಿಥಿ 
ಶಿಕ್ಷಕರ ಮನವಿಗಳನ್ನು ಪರಿಶೀಲಿಸಿ, ಅತಿಥಿ ಶಿಕ್ಷಕರನ್ನು ಪೂರ್ಣ 
ಕಾಲಿಕ ಶಿಕ್ಷಕರನ್ನಾಗಿ ಖಾಯಂಗೊಳಿಸಲು ನಿಯಮಾನುಸಾರ 
ಅವಕಾಶವಿರುವುದಿಲ್ಲ "ಎಂದು ಹಿಂಬರಹವನ್ನು 
ನೀಡಲಾಗಿರುತ್ತದೆ. ಆದ್ದರಿಂದ ಅತಿಥಿ ಶಿಕ್ಷಕರನ್ನು 
ಖಾಯಂಗೊಳಿಸಲು ನಿಯಮಾನುಸಾರ ಅವಕಾಶವಿರುವುದಿಲ್ಲ. 


ಸಂಖ್ಯೆ: ಸಕಇ 90 ಮೊದೇಶಾ 2022 


(ಕೋಟ p-- 


ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


AF ಚುಕ್ಕೆಗುರುತಿಲ್ಲದ ಪಶ್ನೆ ಸಂಖ್ಯೆ: 442 ಕ್ಕ ಅನುಬಂಧ-1 


ಸಂಘದ ಅಧೀನದ ವಸತಿ ಫಾರೆಗಳಣ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರುಗಳ ಜಲ್ಲಾವಾರು ವಿವರಗಳು 


ಕ್ರಸಂ ಜಲ್ಲೆ ಅತಿಥಿ ಸಿಬ್ಬಂದಿ 
1 'ಪಂಗಕೂರು ನೆಗರ `ಜಲ್ಪೆ ರಣ 
5 'ಪಾಗತಾರು ಗ್ರಾಮಾಂತರ” ಆತ 
Fc ಚೆಕ್ಕಬಳ್ಲಾಪುರ 87 
4] ಚಿತ್ರದುರ್ಗ 30 
5Tದಾವೆಣಣೆರೆ 8 
6” Tಫೋಲಾರ' ೨4 
ರಾಮನಗರ 6ರ 
8” ತಿವಮೊಡ್ಗೆ Oo 
೨] ತುಮೆಕೊರು 11 
1೮ ಚಾಮೆರಾಜನಗೆರ 104 
[H i ಚಕ್‌ಮಗಳೂರು ಸಾ [ವ 
2 ದ್ಷಾಣ ಕನ್ನಡ 60 
13 | ಹಾಸನ [eT 
14 | ಕೊಡೆಗು G8 
15 ಮೆಂಡ್ಯ 109 
[ee — 
16 1 ವೌಸೊರು ರರ 
17 | ಉಡುಪಿ 130 
18 | ಬಾಗಲಕೋಟಿ 42 
eS Tನಎಯಪರ ರ್‌ 
261 ಚೆಕಗಾವಿ ೨೨ 
ಎ1 |ಧಾರವಾಡ °೨ 
22 "Nಗೆದಗ್‌ 105 
58 ಹಾವಾಕ ey 1 
24] ಉತ್ತರ ಕನ್ನಡ 5೨ 
25] ಬಳ್ಳಾರಿ ೨4 
26" ಬದರ್‌” [ 158 
೨7 | ಕಲಬುರಗಿ 10 
28 | ಕೊಪ್ಪಳ 5 
೨೦" Tರಾಯೆಚೊರು , [eTe) 
| 30 ಯಾದೌರಿ 57 
ಒಟ್ಟು ರರ 


